ಸ್ಥಾಪನೆ : 1965 


3 


ಸಂಪುಟ - 3 ಸಂಚಿಕೆ -4 


ಶೀಮತಿ ಶಾರದಮ್ಮ ಮತ್ತು ಶ್ರೀ ವಿ. ಆರ್‌. ರಾಮಸ್ವಾಮಿ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕರ 
ರ ಎಸ್‌. ಎಲ್‌. ಸಿ (2003-04) 
' ಕನ್ನಡವನ್ನು ಒ೦ದು ಭಾಷೆಯಾಗಿ ಓದಿ ಒಟ್ಟಾರೆ ಅಂಕ ಗಳಿಸಿದವರು 
ಕಿರಣ್‌ಕುಮಾರ್‌ ಬಿ. 
ಬೆಂಗಳೂರು ಪೌಢಶಾಲಾ, ವಜಯ ಪದವ ಪೂರ್ವ ಕಾಲೇಜು 
ಗರಿಷ್ಠ ಅ೦ಕಗಳು ಪಡೆದ ಅ೦ಕಗಳು ಶೇಕಡ 
BT 558 89.28 
ಸಂತೋಷ್‌ ವಿ. ಕಾರಂತ್‌. 
ಬೆಂಗಳೂರು ಪೌಢಶಾಲಾ, ವಿಜಯ ಪದವಿ ಪೂಃ 
ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡ 
625 557 89.12 


- ದ್ವಿತೀಯ ಪಿ.ಯು.ಸಿ (2003-04) 
ಕು.ಲತಾ.ಎ. 


ಸು Ca 
ಬತ್ತಶ್ತರಿಯ್ಲಿ ಕಾಲೇಜ್‌ ಆಫ್‌ [> ಇಂಜಿನೀಯರಿಂಗ್‌ 
ಜ್‌ ರಜ J 


ತಗೆ ಎಂ.ಎ ಎಸ್‌.ಪ.ಪಣ ಕಾಲೇಜು 
Ne UNA Sa 


ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡ 


$00 509 84.83 
CAS 


ಚಿ. ಸಂತೋಷ್‌. ಎ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡ 
OR 400” 481 80.17 


p : ಮ ಸಾನ ಊ 


ತ್‌ ಹತ 
ಏವೆಕಾನಂದ ಇನಿಟಟು 2. ಆಪ 


ದ್ವಿತೀಯ ಪಿ.ಯು.ಸಿ. (ವಾಣಿಜ್ಯ) (2003-04) 


ತ್ತ ಗರಿಷ್ಠ ಅಂಕಗಳು” ಪಡೆದ ಅಂಕಗಳು ಶೇಕಡ 
4 ಡಿ. 
ಸ 508 84.67 


ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡ 


600 497 82.83 


ಉದಯಸ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿ ಪತ್ರ 
ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೇವಾ ಸಂಸ್ಥೆ 


ಅಕ್ಟೋಬರ್‌ -04 ಡಿಸೆಂಬರ್‌ 2004 


ರಭ 


ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡ 
98 98.0 


ಡಾ| ಶ್ರೀಮತಿ ಬೃಂದಾ ಸತೀಶ್‌ ಸ್ಮಾರಕ 
“ಉದಯಭಾನು ವಿದ್ಯಾರ್ಥಿ ಪತಿಭಾ ಪುರಸ್ಕಾರ” 
ಒಟ್ಟಾರೆಯಾಗಿ ಕ್ರಮವಾಗಿ ಗರಿಷ್ಠ ಅಂಕಗಳಿಸಿದ ಪುರಸ್ಕಾರ 
ಒಟ್ಟಾರೆ ಹೆಚ್ಚು ಅ೦ಕಗಳು 
ಕಿರಣ್‌ಕುಮಾರ್‌ ಬಿ. 
ಬೆಂಗಳೂರು ಪೌಢಶಾಲಾ, ವಿಜಯ ಪದವಿ ಪೂರ್ವ ಕಾಲೇಜು 


ಪಡೆದ ಅಂಕಗಳು 558 ತೇಕಡಾ 89.28 


ಕನ್ನಡ ಪ್ರಥಮ ಭಾಷೆ 

ಶಿವರಾಜ್‌ ಎನ್‌. ಸಿದ್ದಾರ್ಥ ರೆಸಿಡೆನ್ಸಿಯಲ್‌ ಪ್ರೌಢಶಾಲೆ 
ಎಸ್‌.ಜೆ.ಆರ್‌.ಸಿ. ಪದವಿ ಪೂರ್ವ ಕಾಲೇಜು 

ಪಡೆದ ಅ೦ಕಗಳು 110 ಶೇಕಡಾ 88.0 
ಇಂಗ್ಲೀಷ್‌ ದ್ವಿತೀಯ ಭಾಷೆ 

ಕಿರಣ್‌ ಕುಮಾರ್‌. ಬಿ ಬೆಂಗಳೂರು ಪೌಢಶಾಲೆ 
ವಿಜಯ ಪದವಿ ಪೂರ್ವ ಕಾಲೇಜು 

ಪಡೆದ ಅಂಕಗಳು 93 ಶೇಕಡಾ 93.0 
ಗಣಿತ 


ರೋಹಿತ್‌ ಎಸ್‌ ಸ 


~ 
ಲ್‌ ರ್‌ ಗಾನ್‌ 
ಉಖಜಯಿ WY ಅ್ರರಿ ರ್ಬಿ 


ಪಡೆದ ಅಂಕಗಳು 93 ಶೇಕಡಾ 93.0 


ಸಮಾಜ 
ರೋಹಿತ್‌ ಎಸ್‌ 


AOC ಗಾತ ಶಾ್‌ ವ್‌ ವಾ್‌ 
Ad SAN wv ಗಗ್‌ ಇರ್‌. ಇಸ್ರಾ wk 


ಪಡೆದ ಅಂಕಗಳು 96 

ವಿಜಾನ 

ಸಂತೋಷ್‌ ವಿ. ಕಾರಂತ್‌ ಬೆಂಗಳೂರು ಪ್ರೌಢಶಾಲೆ 
ಪಡೆದ ಅಂಕಗಳು 96 ಶೇಕಡಾ 96.0 


ಅಕ್ಟೋಬರ್‌ -04 ಡಿಸೆಂಬರ್‌ 04 


ಉದಯಭಾನು ಎದ್ಯಾರ್ಥಿ ಪ್ರತಿಭಾ ಹುರಸ್ಕಾರ 2004-05 


ವಿದ್ಯಾರ್ಥಿಯ ಹೆಸರು 


ಹಾಗೂ ಪೋಷಕರ ಹೆಸರು 
ರೋಹಿತ್‌ ಎಸ್‌. 

ಟಿ. ಶ್ರೀನಿವಾಸ್‌ 

ಹರೀಶ್‌ ಎಂ. 

ಕೆ. ಮಂಜುನಾಥ್‌ 
ಶಿವರಾಜ್‌ ಎನ್‌. 
ನಾಗಸುಂದರ್‌ ಎಸ್‌. 
ತೇಜಸ್ವಿನಿ | 

ವೆಂಕಟೇಶ್‌ ಜಿ 

ಎ. ಮೋನಿಕಾ ಗುಪ್ತ 
ಅಜಯ್‌ಕುಮಾರ್‌ ಗುಪ್ತ 
ಸಂಧ್ಯಾ ಎನ್‌. 

ನ೦ಜಪ್ಪ ಟಿ.ಪಿ 

ಪಿ.ಎಸ್‌. ನೇತ್ರ 

ಶಂಕರ ಶೆಟ್ಟಿ 

ಸತ್ಯರಾಜ್‌ ಎಸ್‌. 
ಸೆಲ್ವಿರಾಜ್‌ 

ಎ.ಎಂ. ಹರ್ಷ 

ಎ. ಎಮ್‌. ಮಹದೇವ್‌ ಮೂರ್ತಿ 
ಮಂಜುನಾರ್ಥ ಆರ್‌. 
ರಮೇಶ್‌ 

ಗಿರಿಜ. ಪಿ. 

ಪುಟ್ಟಸ್ವಾಮಿ 

ಮಹಮ್ಮದ್‌ ಇಮ್ರಾನ್‌ 
ಬಷೀರ್‌ ಅಹಮದ್‌ 
ಸಾಗರ್‌ ಎಸ್‌ 
ಶಿವಲಿಂಗಯ್ಯ 

ಶ್ವೇತ ಬಿ 

ಬಾಲರಾಜ್‌ ಸಿ. 

ಅಕ್ಷಯ ಬಿ. ಆರ್‌. 
ರಾಧಾಕೃಷ್ಣೇಗೌಡ ಬಿ. 
ಹರಿ.ಪಿ.ಬಿ. 
ಬಾಲರಾಮಯ್ಯ ಪಿ. ಟಿ. 
ಕಾರ್ತಿಕ್‌ ಉಡುಪ 
ನರಸಿ೦ಹ ಉಡುಪ 
ಚೇತನ್‌ ಎಂ. 

ಮರಿ ಮಾದಯ್ಯ 


ಶಾಲೆಯ ಹೆಸರು 
(ಎಸ್‌.ಎಸ್‌.ಎಲ್‌.ಸಿ. 2003-04) 


ಸ೦ತ ಜೋಸೆಫ್‌ ಪ್ರೌಢಶಾಲೆ 

ವಿಜಯ ಪದವಿ ಪೂರ್ವ ಕಾಲೇಜು 
ಬೆ೦ಗಳೂರು ಪೌಢಶಾಲೆ 

ವಿಜಯ ಪದವಿ ಪೂರ್ವ ಕಾಲೇಜು 
ಸಿದ್ದಾರ್ಥ ರೆಸಿಡೆನ್ಸಿಯಲ್‌ ಪೌಢಶಾಲೆ 

ಎಸ್‌. ಜೆ.ಆರ್‌.ಸಿ. ಪದವಿ ಪೂರ್ವ ಕಾಲೇಜು 
ನ್ಯಾಷನಲ್‌ ಪೌಢಶಾಲೆ 


ನ್ಯಾಷನಲ್‌ ಕಾಲೇಜು (ಜಯನಗರ) 
ಪಂಡಿತ್‌ ಜವಹರಲಾಲ್‌ ಮೆ ಪ್ರೌಢಶಾಲೆ 


ಸಿ.ಬಿ. ಭಂಢಾರಿ ಜೈನ್‌ ಕಾಲೇಜು 
ಸ೦ತ ತೆರೇಸಾ ಪ್ರಾಢಶಾಲೆ 

ಎಸ್‌. ಜೆ. ಪಿ. ಪಾಲಿಟೆಕ್ನಿಕ್‌ 
ಶಾಂತಿನಿಕೇತನ್‌ ಇಂಗ್ಲೀಷ್‌ ಪ್ರೌಢಶಾಲೆ 
ಸುರಾನಾ ಕಾಲೇಜ್‌ 

ಸಂಯುಕ್ತ ಪ ಪೂ ಕಾಲೇಜು 
ಎ.ಪಿ.ಎಸ್‌. ಪಾಲಿಟೆಕ್ನಿಕ್‌ 

ಸಿದ್ಧಾರ್ಥ ರೆಸಿಡೆನ್ಸಿಯಲ್‌ ಪ್ರೌಢಶಾಲೆ 
ಬಸವೇಶ್ವರ ಕಾಲೇಜು 


ಸಂಯುಕ್ತ ಪ ಪೂ ಕಾಲೇಜು 
ವಾಸವಿ ವಿದ್ಯಾನಿಕೇತನ್‌ 
ಸ೦ಯುಕ್ತ 


ಆಚಾರ್ಯ ಪಾಠಶಾಲಾ 
ದಯಾನಂದ ಪ ಪೂ ಕಾಲೇಜು 
ವುಮೆನ್ಸ್‌ ಪೀಸ್‌ಲೀಗ್‌ ಪ್ರೌಡಶಾಲೆ 
ವಾಸವಿ ವಿದ್ಯಾನಿಕೇತನ್‌ 


ಸಿಸ್ಟರ್‌ ನಿವೇದಿತಾ ಪೌಢಶಾಲೆ 
ಬಾಲಕೀಯರ ಪ ಪೂ ಕಾಲೇಜು (ಬ.ಗುಡಿ) 


ಎಸ್‌.ಎಲ್‌.ಎನ್‌. ಪೌಢಶಲೆ 


ತ್ರೀ ಲಕ್ಷ್ಮಿ ದೇವಿ ರಾಮಣ್ಣ ಪ್ರೌಢಶಾಲೆ 


ಸಂಯುಕ್ತ ಪ ಪೂ ಕಾಲೇಜು 
(ಕಸ್ತೂರಿಬಾ ನಗರ) 


ಪಡೆದ ಅ೦ಕಗಳು 


555 


540 


536 


532 


528 


466 


464 


454 


448 


445 


442 


381 


376 


366 


361 


463 


439 


456 


ಶೇಕಡಾ 


88.80 


87.36 


85.76 


85.12 


84.48 


74.56 


74.24 


72.64 


71.68 


12290 


70.72 


60.96 


58.56 


58.56 


57.76 


74.08 


70.24 


72.96 


ಎಸ್‌. ಎಸ್‌. ಎಲ್‌. ಸಿ. (ನಗರ ಪ್ರದೇಶ) 
'ಶ್ರೀಬಿ. ಎನ್‌. ರಾಜಾರಾವ್‌, ರಾಷ್ಟ್ರಪ್ರಶಸ್ತಿಪುರಸ್ಕೃತರು 
ಶ್ರೀ ಬಿಕೆ. ಗೋಪಣ 
ಹರ ಟ್ಟಿ 

ಶ್ರೀಜೆ"ಕೆ. ಗಂಗಾಧರ ರಾವ್‌ 

ಶ್ರೀ ಎಂ. ಆರ್‌. ವೆಂಕಟೇಶ್‌ 

ಶ್ರೀಕೈಲಾಷ್‌ ಕೆ. ನೇಕರಾಜ್‌ 

ಶ್ರೀಸಿ. ಎಸ್‌. ಬನಶಂಕರಯ್ಯ, ರಾಜ್ಯ ಪ್ರಶಸ್ತಿಪುರಸ್ಕೃತರು 
ಶ್ರೀ ಎ. ಕೃಷ್ಣಮೂರ್ತಿ 

ಣ 

ಶ್ರೀ ಎಚ್‌. ವಿ. ರಾಮಮೂರ್ತಿ 

ಶ್ರೀ ಆರ್‌. ಗುರುಪ್ರಸಾದ್‌ 

ಶ್ರೀ ಎಸ್‌. ವಿ. ಮೋಹನ್‌ ಕುಮಾರ್‌ 
f ಫ್ರೀ ಎಂ. ಎಲ್‌. ಮುರುಳೀಧರ್‌ 
| ಶ್ರೀ ಎ.ವಿ. ರಮೇಶ್‌ 

ಶ್ರೀ ಎಸ್‌. ಗೋವಿಂದರಾಜು 

ಶ್ರೀ ವ. ಎಸ್‌. ನರಸಿಂಹ ಪ್ರಸಾದ್‌ 


ಎಸ್‌. ಎಸ್‌. ಎಲ್‌. ಸಿ. (ಕನಕಪುರ) 
ಶ್ರೀ ಬಿ. ಎನ್‌. ರಾಜಾರಾವ್‌, ರಾಷ್ಟ್ರ ಪ್ರಶಸ್ತಿಪುರಸ್ಕೃತರು 
€ ಡಿ. ರಾಮೇಗೌಡ, ಕನಕಪುರ 

"ಜೆ.ಕೆ. ಗಂಗಾಧರ ರಾವ್‌ 

ಶ್ರೀ ಎಂ. ಆರ್‌. ವೆಂಕಟೇಶ್‌ 

ಶ್ರೀ ಎಚ್‌. ಎಸ್‌. ರಾಮಚಂದ್ರ 

ಶ್ರೀ ಡಿ. ನಾಗೇಂದ್ರ 

ಶ್ರೀ ಎ. ಕೃಷ್ಣಮೂರ್ತಿ 

ಶ್ರೀ ಕೆ.ಎಚ್‌. ಮಂಜುನಾಥ್‌ 

ಶ್ರೀ ಎಸ್‌. ಆರ್‌. ಶ್ರೀಧರ ರಾವ್‌ 
ಶ್ರೀಡಿ.ಎಸ್‌. ಬಸವಾನಂದ ಪ್ರಕಾಶ್‌ 

I ಶ್ರೀಕೆ. ಆರ್‌. ಮಂಜುನಾಥ್‌ 


ಶ್ರ 
ಶ್ರಿ 


ಜೌ. 

‘| ಶ್ರೀಬಿ.ಕೆ. ಚಂದ್ರಶೇಖರ್‌ 

‘| ಶ್ರೀ ಬಿ.ಎ. ಲಕ್ಷ್ಮೀಕಾಂತ್‌, ಕನಕಪುರ 
‘| ಶ್ರೀಕೆ. ಟಿ. ಸತ್ಯರಾಜ್‌, ಕನಕಪುರ 
ಶ್ರೀ ಬಿ. ರುದ್ರೇಗೌಡ, ಕನಕಪುರ 
ಶ್ರೀ ಎಚ್‌. ಬಿ. ನಾಗರಾಜು, ಕನಕಪುರ 


ಪ್ರೊ।। ಎಚ್‌. ಆರ್‌. ರಾಮಕೃಷ್ಣರಾವ್‌ 
ಶ್ರೀವಿ. ಜಗದೀಶ್‌ 

ಶ್ರೀಎಚ್‌. ಎಲ್‌. ನರೇಂದ್ರ ಭಟ್ಟ 
ಶ್ರೀಬಿ.ವಿ.ನರೇಂದ್ರ 
ಪೊ/।ಎಂ. ಗುರುನಾಥ್‌ 

ಫ್ರೊ।। ಬಿ.ಎನ್‌. ಚಂದ್ರಶೇಖರ್‌ 
ಪ್ರೊ! ಎಚ್‌. ವಿ. ಪ್ರಹ್ಲಾದ ರಾವ್‌ 
ಪ್ರೊ ।। ಎಂ. ಎಸ್‌. ವೆಂಕಟರಾಮ್‌ 
ಶ್ರೀ ಅರಕಲಿ ಸೋಮಶೇಖರ್‌ 
ಪ್ರೊ|| ವಿಠ್ಠಲ ವಿ. ಕುಲಕರ್ಣಿ 
ಪ್ರೊ ಎಚ್‌.ಕೆ. ನಾಗರಾಜ್‌ 

ಶ್ರೀ ಸಿ. ಪಾಂಡುರಂಗಪ್ಪ 

ಪ್ರೊ।॥ ಎಚ್‌.ಕೆ. ವೆಂಕಟೇಶ್‌ ಭಟ್‌ 
ಪ್ರೊ| ಎನ್‌. ಆರ್‌. ಶ್ರೀನಾಥ್‌ 
ಡಾ।। ಎಂ. ಜೆ. ಸುಂದರ ರಾಮ್‌ 
ಶ್ರೀ ವೈ. ಎ. ರಘುವೀರ್‌ 

ಶ್ರೀ ಎಸ್‌. ಶಿವಪ್ರಸಾದ್‌ 


ಪಿ. ಯು.ಸಿ. (ವಾಣಿ 

ಪ್ರೊ।। ಬಿ. ಎಸ್‌. ಪದ್ಮನಾಭ 
ಪ್ರೊ| ಬಿ. ಟಿ. ವೆಂಕಟೇಶ್‌ 

ಶ್ರೀ ಬಿ. ಎಸ್‌. ಲಕ್ಷ್ಮಣ ಪ್ರಸಾದ್‌ 
ಪ್ರೊ ಎ. ವಿ. ಚಂದ್ರಶೇಖರ್‌ 
ಶ್ರೀಕೆ. ವ. ರಾಮರಾವ್‌ 

ಶ್ರೀ ಎಸ್‌. ಅನಿಲ್‌ ಕುಮಾರ್‌ 
ಶ್ರೀ ಎಸ್‌.ಆರ್‌. ನಾಗರಾಜ್‌ 
ಶ್ರೀ ಡಿ. ಬಿ. ಕುಮಾರ್‌ 

ಶ್ರೀ ಎಸ್‌. ವಿ. ಮೋಹನ್‌ಕುಮಾರ್‌ 
ಪ್ರೊ।। ಜಿ. ನರೇಂದ್ರನಾಥ್‌ 
ಶ್ರೀಜಿ.ಟಿ. ರಾಜಶೇಖರಯ್ಯ 
ಶ್ರೀಕೆ. ಆರ್‌. ಮಂಜುನಾಥ್‌ 


ಅಕ್ಟೋಬರ್‌ -04 ಡಿಸೆಂಬರ್‌ 04 


ಗೌರವ ಸೇವೆಯ ಸೇನಾನಿಗಳು 2004-05 


ಗೌರವ ಸಲಹಾ ವ್ಲೆದ್ದರು 


Uy 


ಡಾ ಕೆ.ಕೆ. ಚಂದ್ರಪ್ಪ 


ಡಾ|| ಎ. ರಾಮಕೃಷ್ಣನ್‌ 
ಡಾ|| ಎಂ. ಮೋಹನ್‌ ಕುಮಾರ್‌ 


ಡಾ।। ವಾಸಂತಿ ಎಂ. ಆಚಾರ್ಯ 
ಶ್ರೀ ಎಫ್‌. ಮನೋರಂಜನ್‌ 


ಡಾ ನಾಗರತ್ನಬೇಲಿ 
ಡಾ|| ಪೂರ್ಣಿಮಾ ಜಗನ್ನಾಥ್‌ 
ಡಾ|| ಚಂದ್ರಶೇಖರ್‌ 


ಔಷಧಿಗಳ ದಾನಿಗಳು : ಶ್ರೀ ಮಹೇಂದ್ರ ಚವ್ಹಾಣ್‌ ಅವರು, ವರ್ಧಮಾನ್‌ ಫಾರ್ಮ 


ಅಕ್ಟೋಬರ್‌ -04 ಡಿಸೆಂಬರ್‌ 04 


ಉದಯಸೌರಭ (4) 
ಶಿಕ್ಷಣ ಕಾರ್ಯ ಹಾದು ಬ೦ದ ಹಾದಿ 


ಪತಿ ಉತ್ಸವ ನಿರಂತರವಾಗಿ 


ಸ೦ಘದ ಆರಂಭ (12-6-1965) ಅ೦ಏನಿ೦ದ 30-8-1965ರಲ್ಲ ಪ್ರಥಮ ಕಾರ್ಯಕ್ರಮವಾಗಿ ಪ್ರಾರಂಭಸಿದ ಶ್ರೀ ವಿದ್ಯಾರಣ 
ನಡೆಯುತ್ತಾ ಬಂದೆ. ಪ್ರಾರಂಭದಲ್ಲ ನಾಲ್ಲು ಏನಗಚ ಉತ್ಸವವಾಣ 1980ರ ಹೊತ್ತಿಗೆ ಉತ್ಸವ ಸಪ್ತಾಹವಾಲಿ ಮಾರ್ಪಣ್ಣತ್ತು. 


3 

26-7-1981ರಲ್ಲ ಸ೦ಘದ ಕಾರ್ಯಕಾಲಿ ಸಮಿತಿ ಎಸ್‌.ಎಸ್‌.ಎಲ್‌.ಸಿ ವಿದ್ಯಾರ್ಥಿರಜದೆ ಉಚಿತ ಪಾಠ ಪ್ರವಚನ ತರಗತಿ ಪ್ರಾರಂಭಿಸಲು 

ಒಪ್ಪಿ ತರಗತಿ ಪ್ರಾರಂಭಿಸಿತು. 10-9-1983 ಲ೦ದ ಶ್ರೀ ವಿದ್ಯಾರಣಪತಿ ಉತ್ಸವವನ್ನು ಒ೦ದು ಏನಕ್ಟೆ ಸೀಮಿತದೊಜಸಿ ಆ ಸ೦ಪನ್ಯೂಲವನ್ನು ವಿದ್ಯಾ 
ದಾನತ್ತೆ ವಿನಿಯೋ೧ಸಲು ಆರ೦ಭಸಲಾಯಿತು. ನಿಜ ಅರ್ಥದಲ್ಲ ವಿದ್ಯಾರಣಪತಿ ಪೂಜಾ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. 


ಪ್ರಾರಂಭದಲ್ಲಿ ವಾರ್ಷಿಕ ಎರಡು ತರಣತಿ ನಡೆಸಲಾರುತ್ತಿತ್ತು.(ಏಪ್ರಿಲ್‌,ನೆನ್ಟೆಂಬರ್‌ ಪಲೀಶ್ಲಾರ್ಥಿರಕರಾಿ) ನಂತರ ಸಂಪೂರ್ಣ ದಮನ 
ಕೇಂಲ್ರೀಕಲಸಿ ವಾರ್ಷಿಕ ಪಲೀಕ್ಷೆಗಜದೆ ವಿದ್ಯಾರ್ಥಿರಕನ್ನು ತಯಾರು ಮಾಡುವ ಹಾರ್ಯ ನಿರಂತರ ನಡೆದು ಬಂದೆ. ಈ ವರೆಗೆ ಪ್ರಯೋಜನ 
1981-82 2002-03 5,748 


ಪಡೆದವರ ವಿವರ ' ಇಂತಿದೆ. 
.ಯು.ಸಿ(ವಾಣಿಜ್ಯ)| 7ನೆ ತರಗತಿ ಎಸ್‌.ಎಸ್‌.ಎಲ್‌.ಸಿ 
(ಗ್ರಾಮಾ೦ತರ) 
1991-92 2002-03 ದ 2064 


1992-93 2002-03 1586 

1996-97 2002-03 557 2858 
2003-04 238 210 330 51 350 
2004-05 326 207 457 — 455 


ಇಂದ 


ವರ್ಷಂಪ್ರತಿ ಸುಮಾರು ಅರವತ್ತು ಅನುಭವಿ, ಉತ್ಸಾಹಿ ಅಧ್ಯಾಪತರು, ಹಿಲಿಯ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರ ಸಹಕಾರದಿಂದ 
ತರಗತಿ ನಡೆಸಿಕೊಂಡು ಬರಲಾಗುತ್ತಿದೆ. 


ಇದಲ್ಲದೆ ಬಡ ವಿದ್ಯಾರ್ಥಿಗಆದೆ ಸಮವಸ್ತ್ರ ನೀಡಿ ಅವರು ಎಲ್ಲರಂತೆ ಆತ್ಮ ಗೌರವದಿಂದ ವಿದ್ಯಾಭ್ಯಾಸ ಮು೦ದುವಲಿಸಲು ನೆರವಾಗುತ್ತಿದ್ದೇವೆ. 


ವಿದ್ಯಾರ್ಥಿಗಆಗೆ ಶಿಕ್ಷಣ ಮು೦ದುವಲಿಸಲು ಪ್ರೋತ್ಸಾಹಕ ಯೋಜನೆ “ಉದಯಭಾನು ವಿದ್ಯಾರ್ಥಿ ಪ್ರತಿಭಾ ಮರಸ್ವಾರ”. ತರಗತಿಗಳ || 
ಪ್ರಯೋಜನ ಪಡೆದು ಹೆಚ್ಚಿನ ಶ್ರೇಣಿಯಲ್ಲಿ ಉತ್ತೀರ್ಣರಾದ, ವಿದ್ಯಾಭ್ಯಾಸ ಮುಂದುವರೆಸಿರುವ ವಿದ್ಯಾರ್ಥಿರಆದೆ ಪ್ರೋತ್ಸಾಹಹ ಧನಸಹಾಯ | 
ನೀಡಿಪೆ. ಈ ಹಿಂದೆಲ್ಲಾ ಪ್ರತಿಭಾವಂತಲಿಣೆ ನೆರವು ನೀಡಲಾಗಿದ್ದರೂ, ಇದೀರ 1983ಲಿ೦ದ ಇದು ವಾರ್ಷಿಕ ವಿಿಯಾನಿ ನಡೆದು ಬಂದಿದೆ. | 
ಪ್ರಾರಂಭದಲ್ಲಿ ರೂ.51/- 1987 ಲಂದೀಚೆಣೆ ರೂ.101/- ಮತ್ತು 2೦೦೦ನೇ ಸಾಅನಿಂದ ರೂ.151/-ದಆ ಧನಸಹಾಯ ನೀಡಲಾಗುದೆ. 


2೦೦5ನೆಯ ಸಾಅನಿಂದ ರೂ.೭200/-ಗಜಗೆ ಹೆಚ್ಚಿಸಿ ನೀಡಲಾಗುತ್ತಿದೆ. 
ತ.ಸಂ ವರ್ಷ ಶಪ್ರತಿಭಾಪುರಸ್ಥತರು ಕ್ರಸಂ ವರ್ಷ ಪತಿಭಾಪುರಸ್ಥತರು 


1 25-3-83 ಟು ತ್ರಿ 12. 26-2-95 - 19 
1ಜಿ EN 13. 22-2-96 - 21 
3. 1S 14 28-3-97 - 24 
4 12-3-86 11 3-1೫] 15. 01-3-98 - 20 
5; 20-3-87 ೫ 16. 20-2-09 ೫... 
6 14-288 1111: 1 1 {7 20-2599 1 
7. 1253589 13 1. 18. 14-2-01 Re 
8... 18-3-90 ೩1 1೫ 18... 3.2.83 13 1. 
9. 14-3-91 a 20. 02-203 OO ೨.3] 
10. 28-2-93 1 41 21. 07-23 .. 3 1. 


— 
ಹೆ (| 
_ 


06-3-94 2% ಒಟು 90 


wr AN 


ಆಕ್ಟೋಬರ್‌ -03 ಮಾರ್ಚ್‌ 2004 


ಅನೌಾರ್ಷಿಕ ಕ್ರಿಯಾ ಯೋಜಿತ ಕಾರ್ಯಕ್ರಮಗಳು 2002-05 


Nuun 


ಕ 


ಉದ್ಧಾನ ನಗರಿಯ ಮಹಾಪೌರ ತ: ನಾರಾಯಣ ಸ್ವಾಮಿಅವರಿಗೆ 
ಸ೦ಘದ ಪದಾದಿಕಾರಿಗಳಿ೦ದ ಗಿಡ ಕೊಡು? 


₹೪ 
ತ್ಹ” 
ಕ ಸ 
ಸ್ಯ 
3 
4, 
| 


ತೇ ನಾಮರಾಮಯ್ಯ ಶಟ್ಟಿ ಮತ್ತು ಶ್ರೀಮತಿ ರಾಮಲಕ್ಕವ್ಯು ಸ್ಥಾರಕ ಡಾ॥ ಅ.ನ. ಕೃಷ್ಣರಾವ್‌ ಸ್ಥಾರಕ ಬೆಂಗಳೂರು ವಿಶ್ವವಿದ್ಯಾಲಯ 
ಆ೦ತರ ಪೌಢಶಾಲಾ ಚರ್ಚಾಸರ್ಧ ಪತ್ತಿ ವಿತರಣ ಅಂತರ ಕಾಲೇಜು ಚರ್ಟಾಸರ್ದ್‌ ಪಿ ವಿತರಣೆ 


jes eh le ಕಂ 


ಮಕ್ಕಳ ದಿನಾಚರಣೆ ಅಂಗವಾಗಿ ಗ್ರಾಮಾ೦ತರ ವಿದ್ಯಾರ್ಥಿಗ 
ನೋಟ್‌ ಪ್ರಕ ಕೊಡುಗೆ 14-11-04 


ತೀ ಜಿಪಿ ರಾಜರತ್ಸ೦ ಅವರ "ರತ್ನನ ಪದ್ಯೊಳ್‌್‌್‌ ವಾಚನ 
ತೀ ಎ. ಜಯತೀರ್ಥರಾವ್‌ ಅವರಿಂದ 1-11-2004 


ಉದಯಸೌರಭ 


ಕನ್ನಡ ರಂಗಭೂಮಿಯಲ್ಲಿ ಹೊಸ ಸಂಚಲನವನ್ನು 
ಮೂಡಿಸಿದ ಹೆಸರು ಮಾ॥ ಹಿರಣ್ಣಯ್ಯ. ಅವರು 
ಸಾಮಾಜಿಕ ಸಮಸ್ಯೆ, ರಾಜಕೀಯ ಸಂಗತಿಗಳು, 
ಭ್ರಷ್ಠಾಚಾರ ಮೊದಲಾದ ಹಲವು ಸಂಗತಿಗಳಿಗೆ 
ಮೊನಚು ಮಾತಿನಲ್ಲೇ ಚಾವಟಿ ತಿರುಗಿಸುತ್ತ ಸಂಬಂಧ 
ಪಟ್ಟವರನ್ನು ಬೆಚ್ಚಿ ಬೀಳಿಸುವ ಏಕೈಕ ಚೈತನ್ಯ. 
ಯಾವುದೇ ಎತ್ತರ - ಬಿತ್ತರಗಳು ಒಮ್ಮೆಲೇ ಕೆ ಗೆಟುಕಿ 
ಕೆ ಬಿಡುವುದಿಲ್ಲ. ಮಾ| ಹಿರಣ್ಣಯ್ಯ ಜೂ ಇದಕ್ಕೆ 
| ಹೊರತಲ್ಲ. ಹಾದು ಬಂದ ಹಾದಿಯಲ್ಲಿ ಹೂವು ಹಾಸಿರಲಿಲ್ಲ. ನಪ ಕ್ಷಣ ಕ್ಷಣಕ್ಕೂ 
೫ ಬಗಗ ಎದೆ ಕೊಡುತ್ತಲೇ ಬದುಕು ಸಾಗಿಸಿದರು. ತಂದೆ ಕೆ. ಹಿರಣ್ಣಯ್ಯನವರು 
ಮನೆ - ಮಠ ತೊರೆದು ರಂಗ ಕಾಯಕಕ್ಕೆ ನಿಂತವರು. ನಗುತ್ತ - ನಗಿಸುತ್ತಲೇ 
ಸಾಮಾಜಿಕ ಪಿಡುಗುಗಳ ನಿವಾರಣೆಯ ಮಂತ್ರವನ್ನು ರಂಗದ ಮೇಲೆಯೂ ಹುಡುಕುತ್ತ 
ನಡೆದ 'ಕಲ್ಲರ್ಡ್‌ ಕಮೆಡಿಯನ್‌' ಆಗಿದ್ದರು ಕೆ.ಹಿರಣ್ಣಯ್ಯ. ಕಲೆಗಾಗಿ ಬದುಕನ್ನೆಲ್ಲ 
ತೇದು ಕೊಳ್ಳುವವರ ವೈಯಕ್ತಿಕ ಬದುಕಿನಲ್ಲಿ ಸುಖ - ಸಂತೋಷಗಳು ಅಪರೂಪ. 
ಕೆ.ಹಿರಣ್ಣಯ್ಯನವರೂ ವೈಯಕ್ತಿಕ ಬದುಕನ್ನು ಒಂದರ್ಥದಲ್ಲಿ ಬಿಟ್ಟುಕೊಟ್ಟು ಆಕಾಶಗಂಗೆಗೆ 
ಎಡತಾಕಿದವರೇ. ಬದುಕು ಕಲಿಸಿದ ಪಾಠವೇ ಇರಬೇಕು ಕರುಳ ಕಂದ 
ನರಸಿಂಹಮೂರ್ತಿಗೆ "ಮಗು ರಂಗಕ್ಕೆ ಬರಬೇಡ. ಕಲಿತು ಕೆಲಸ ಮಾಡು, ಕುಟುಂಬ 
ಕಾಪಾಡಿಕೋ" ಅಂದಿದ್ದರು. ಮಗ ಖಯಾಲಿಗಾಗಿ ಕಾಲೇಜು ದಿನದಲ್ಲಿ ರಂಗವೇರಿದ್ದನ್ನು 
ಕಂಡು ಕೆಂಡವಾಗಿದ್ದರು. ಒಮ್ಮೆ ಪರೀಕ್ಷೆಗೆಂಬಂತೆ ರಂಗವೆ೦ಬ ಅಖಾಡಕ್ಕೆ ಇಳಿಸಿ ಬಾಲಕ 
ತಬ್ಬಿಬ್ಬಾಗಿ ತಪ್ಪಿ ಬೆದರಿದ ಹುಲ್ಲೆಯಂತಾದಾಗ "ಈ ಜನ್ಮದಲ್ಲಿ ನೀನು ಕಲಾವಿದನಾಗಲಾರೆ' 
ಎಂದು pe "ತೊಲಗಾಚೆ' ಅಂದದ್ದೂ ಉಂಟು. 

'. ಎಲ್ಲವೂ ಲೆಕ್ಕಾಚಾರದಂತೆ ನಡೆಯುವುದಿಲ್ಲವಂತೆ. ಇಲ್ಲಿ ಆದದ್ದೂ ಹಾಗೆಯೇ. 
ಮಡಿಕೇರಿಯ ಕ್ಯಾಂಪಿನಲ್ಲಿ ತೀವ್ರ ಅನಾರೋಗ್ಯದಲ್ಲಿದ್ದ ತಂದೆಯ ಕೊನೆಯ ದಿನಗಳಲ್ಲಿ 
ಮಗ ಒಂದು ಅರ್ಥದಲ್ಲಿ ರಂಗಕಾಯಕದ ದೀಕ್ಷೆ ಪಡೆದು ತಂದೆಯ ಅನಂತರವೂ 
ನಾಟಕದ ಕಂಪನಿಯನ್ನು ಜೀವ೦ತವಾಗಿಡಲು ಪ್ರಯತ್ನಿಸಿದ. ಆ ಕೆಲಸ ಸುಲಭವಿರಲಿಲ್ಲ, 
ಹೆಜ್ಜೆ ಹೆಜ್ಜೆಗೂ ತೊಡಕುಗಳು. ಅಸೂಯಾಪರರ ಹುನ್ನಾರಗಳು, ಒಳ್ಳೆಯತನದ ದುರ್ಬಳಕೆ 
ಮಾಡಿಕೊಳ್ಳುವವರ, ನಯವಂಚಕರುಗಳ ನಡುವೆ ನರಸಿಂಹಮೂರ್ತಿ ಎಂಬ ಬಾಲಕ 
ತತ್ತರಿಸಿ ಹೋಗಿರಬೇಕು. 

ಅರ್ಧಕ್ಕೆ ನಿಂತ ವಿದ್ಯಾಭ್ಯಾಸ, ತನ್ನವರೆ೦ಬ ಒಂದು ದಿಕ್ಕೂ ಇಲ್ಲದ ಅಂತಂತ್ರ 
ಸ್ಥಿತಿಯಲ್ಲಿ ಚಿಮ್ಮುವ ಪ್ರಾಯದ ಹುಡುಗ ಹೊಟ್ಟೆಗಿಲ್ಲದೆ ಹಿಂದೆಂದೋ ಅಪ್ಪನ ಕಂಪನಿ 
ಇದ್ದ ಸ್ಥಳದಲ್ಲೇ ಇದ್ದ ಸಲಬಾವಿಯೊಂದರ ಮೆಟ್ಟಲ ಮೇಲೆ ದಿನಗಟ್ಟಲೆ 
ಅರೆಪ್ರಜ್ಞಾವಸ್ಥೆಯಲ್ಲೇ ಕುಳಿತು - ಮಲಗಿ, ಚಿಂತಿಸುತ್ತ ಕಳೆದ. ಆಗ - ಈಗ 
ತುತ್ತಿಗಾಗುವಷ್ಟು ಯಾರೋ ದಾತರು ಕೊಟ್ಟುದುಂಟು - ಇಲ್ಲವಾದರೆ ಇಲ್ಲ! 

ಕಡೆಗೂ ಅ.ನ.ಕೃಷ್ಣರಾಯರಂಥ ಸಹೃದಯರ ನೆರವು ನಡೆದುಬಂತು. ಮತ್ತೆ 
ನಾಟಕದ ಕಂಪನಿ ಪ್ರಾರಂಭವಾಯಿತು. ಮುಂದಿನ ದಾರಿಯಲ್ಲೂ ಏಳು - ಬೀಳುಗಳ 
ಸರಮಾಲೆ. ವಂಚಕರ ಜಾಲ, ಬೆನ್ನಲ್ಲಿರಿಯುವವರಿಗೆ, ಪಕ್ಕೆ ಮುಳ್ಳುಗಳಿಗೆ ಲೆಕ್ಕವಿಲ್ಲ. 
ಅದೊಂದು ಸುದೀರ್ಫ ಪಯಣ. ಒಮ್ಮೆ ಯಶೋಗಾಥೆ, ಮತ್ತೊಮ್ಮೆ ಕಣ್ಣೀರ ಕಥೆ | 

ಬದುಕು ಕಲಿಸಿದ ಪಾಠ, ಅನುಭವ ಕೊಟ್ಟ ತಿಳಿವಳಿಕೆ ಬಂಡವಾಳವಾಯಿತು. 
ಮುಂದೆ ಪ್ರತಿ ನಡೆ - ನುಡಿಯಲ್ಲೂ ದುಷ್ಟ - ಭ್ರಷ್ಟ ಸಮಾಜವನ್ನು ಪೊಳ್ಳು ಸಮಾಜ 
ಸುಧಾರಕರನ್ನು, ಹುಸಿ ರಾಜಕಾರಣವನ್ನು ತರಾಟೆಗೆ ತೆಗೆದುಕೊಳ್ಳವುದು ಉಸಿರಾಟದಷ್ಟೇ 
ಸಹಜ ಕ್ರಿಯೆಯಾಗಿಹೋಯಿತು. ಆ ಬಿರುಸಿಗೆ ಸರಿ ತೂಗಲಾಗದ ಉಳಿದೆಲ್ಲ ಪಾತ್ರಗಳು 
ನಿಮಿತ್ತವಾಗಿ, ರಂಗದ ಮೇಲೆ “ಮಾತಿನ ಮಲ್ಲನ ಏಕಪಾತ್ರಾಭಿನಯವೇ' ನಿಂತಿತು. 


(6) 
ಜಗದ ಜಲಗಾರ' ಮಾ! ಹಿರಣ್ಣಯ್ಯ 


ಈಗ ನರಸಿಂಹಮೂರ್ತಿಯ ಒಳಗನ್ನು ಕೆ.ಜರಣ್ಣ ಯ್ಯ ಪ್ರ ವೇಶಿಸಿ ಬಿಟ್ಟಿದ್ದರು. 


ಅಜ್ಞಾತ ಸ ೧ರ್ತಿಯೊಂದರಂತೆ ಕೈ ಕೆ, ಹಿಡಿದು ನಡೆಸಿಕೊಂಡು ಹೋದ ಆ ತಂದೆ ತನ್ನ 
ಎಲ ಕಲೆ - ಮಾತುಗಾರಿಕೆಯನ್ನು ಶಾ ತಾನೇ ಪರಕಾಯ ಪ್ರವೇಶ ಮಾಡಿದಂತೆ ಈ 
ಬಾಲಕನೊಳಗೆ ಅರಳಿಸಿ ಆತನನ್ನು “ಮಾಸ್ಟರ್‌ ಹಿರಣ್ಣಯ್ಯ' ಮಾಡಿಬಿಟ್ಟಿದ್ದರು. 
ನರಸಿಂಹಮೂರ್ತಿ ಕಳೆದು ಹೋಗಿದ್ದ, ಮಾ| ಹಿರಣ್ಣಯ್ಯ ನೂರು ಪಟ್ಟು ಉತ್ಸಾಹದ 


ಚಿಲುಮೆಯಾಗಿ ಎದ್ದು ನಿಂತಿದ್ದ. ಅರಳು ಹುರಿದಂತೆ ಮಾತನಾಡುತ್ತ ಅನ್ಯಾಯ, 


ವಂಚನೆಯ ಮುಖಗಳ ಚರ್ಮವನ್ನು ಸುಲಿ ಸುಲಿದು ಲೋಕದೆದುರು 
ಅನಾವರಣಗೊಳಿಸುತ್ತಿದ್ದ. 
ಸ % % 


ಮೈಸೂರಿನಲ್ಲೊಂದು ಸಮಾರಂಭ. ಆಗಿನ ಮುಖ್ಯಮಂತ್ರಿಗಳಿಗೆ ಬೆಳ್ಳಿ 
ರೂಪಾಯಿಗಳ ತುಲಾಭಾರ ಮಾಡಿ ನಿಧಿ ಸಮರ್ಪಣೆ..... ಅದೆಲ್ಲ "ಕೆ.ಹಿರಣ್ಣಯ್ಯ 
ಮಿತ್ರಮಂಡಳಿ'ಯ ನಾಟಕ ಪ್ರದರ್ಶನದಿಂದ ಹುಟ್ಟಿದ ಹಣ. ನಾಟಕ ಪದರ್ಶನವಾಯಿತು. 
ಮುಖಮಂತ್ರಿಗಳು ಕೆರಳಿದರು, "ಹೀಗೆ ಕಾಂಗ್ರೆಸ್‌ ಪಕ್ಷವನ್ನು ಗೇಲಿ ಎಬ್ಬಿಸಿದ್ದು ಸರಿಯಲ್ಲ. 
ರಿ ಯಾ 
ನಿಮ್ಮ ವಿರುದ್ಧ ಕ್ರಮ ತಗೊತೇನೆ' ಎ೦ದರು. ಮಾ॥ ಹಿರಣ್ಣಯ್ಯನವರದೂ ಪ್ರತಿಸವಾಲು 


| 


a 


ಅಕ್ಟೋಬರ್‌ 04 ಡಿಸೆಂಬರ್‌ 0 


i 
| 
] 

| 

| 

| 


| ವಿಧಾನ ಸಭೆಯಲ್ಲಿ ಪ್ರಸ್ತಾಪ ಎತ್ತಿ ನಾಟಕವನ್ನೇ ನಿಷೇಧಿಸಲು ಪ್ರಯತ್ನಿಸಿದ್ದೂ ಆಯಿತು. || 


ಆದರೆ ಶಾಸಕರ ಬೆಂಬಲ ದೊರೆಯಲಿಲ್ಲ ! ಆ ಮುಖ್ಯರು ಅಲ್ಲಿಗೇ ಬಿಡಲಿಲ್ಲ 
ನ್ಯಾಯಾಲಯದಲ್ಲಿ ಖಟ್ಲೆ ಹೂಡಿದರು. ವರ್ಷಗಟ್ಟಲೆ ನಡೆದ ಕೇಸು. ಕಡೆಗೂ 
ಮಾ॥ಹಿರಣ್ಣಯ್ಯ ನವರ ವಾಕ್‌ಸ್ತಾತಂತ್ರವನ್ನು ಎತ್ತಿ ಹಿಡಿಯಿತು ನ್ಯಾಯಾಲಯ ! 

ee ನ ಆವರಣದಲ್ಲಿ ಅಬಿವರಾನಿಗಳ ಮಹಾಪೂರ. ಮಾ॥ 
ಹಿರಣ್ಣಯ್ಯನವರನ್ನು ಭುಜದ ಮೇಲೆತ್ತಿಕೊಂಡು ಜಯಕಾರ ಹಾಕಿತ್ತು ಜನತೆ. ಆಗಲೂ 
ಮಾಸ್ಟರ್‌ ಮರೆಯದೆ ಆ ರಾಜಕಾರಣಿಯ ಮನೆಗೆ ನಡೆದರು. “ಸ್ವಾಮಿ ಇದು 
ನೆ ನಾವು ಟೀಕೆ ಮಾಡುವುದು ಅಂಥಾ ಭ್ರಷ್ಠ ರಸಡಸಿಗಾಗ ತಟ್ಟುತ್ತೆ. 
ತಾವು ಎಲ್ಲಕ್ಕೂ "ನಾನೇ ಹೊಣೆ” ಅಂತ ಭಾವಿಸಬಾರದು, ಮತ್ತು ತಾವು ಪಕ್ಷವನ್ನು 
ನಂಬಿ, ನಿಷ್ಠ ತೋರಿದರೂ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ” ಎಂದು ಹೇಳಿಯೇ. 
ಬಂದರು. 

ಕೆಲವು ವರ್ಷಗಳ ಅನಂತರ ಆ: ಹಿರಿಯ ರಾಜಕಾರಣಿ ಪಕ್ಷದಿಂದ 
ಹೊರಬರುವಂತಹ ಕಹಿ ಘಟನೆ ಸಂಭವಿಸಿತು. ಆ ದಿನವೂ ಒಂಟಿಯಾಗಿ ಕೂತು 
ಯೋಚಿಸುತ್ತಿದ್ದ ಆ ಹಿರಿಯರ ಮನೆಗೆ ತೆರಳಿ ಸಮಾಧಾನ ಹೇಳಿದ ಮಾ॥ ಹಿರಣ್ಣಯ್ಯ 
“ತಾವು ಸತ ವಂತರು, ದುಃಖಿಸುತ್ತೀರಿ. ಇಂಥ ರಾಜಕೀಯ ಪಕ್ಷಗಳಲ್ಲಿ ಸತ್ಯ - ನಿಷೆಗಳಿಗೆ 
ಸ್ಥಳ ಬಹಳ ಕಡಿಮೆ ಅಂತ ನೀವು ಈಗಲಾದರೂ ಅಥಾ ka ನೀವಿದ್ದಲ್ಲಿ 
ಬೆಳಕು ಚೆಲ್ಲತಾ ಹೋಗಿ. ನಿಮ್ಮಂಥ ನಿಷ್ಠಾವಂತರು ಮಾತ್ರ ನಿಮ್ಮ ಜೊತೆಗಿರುತ್ತಾರೆ. 
ಆದರೆ ಅದೂ ಶಾಶ್ಚತವಲ್ಲ ಎನ್ನುವತ್ತ ನಿಗಾ ಇರಲಿ” ಎಂದು ಹೇಳಿ ಬಂದರು. 
ಮುಂದೆ ರಾಜಕೀಯದ ಆಗು - ಹೋಗುಗಳಲ್ಲಿ ಆ ಎಲ್ಲ ಮಾತೂ ನಿಜವಾದದ್ದೂ 
ಹೌದು! 

* * ಜ್ಯ 

ಧಾರವಾಡದಲ್ಲಿ ಒಮ್ಮ ನಾಟಕ ಪ್ರಯೋಗ ಮಾಡಿದರು. ಬಹು 
ಪ್ರಯಾಸದಿಂದ ದ.ರಾ.ಬೇಂದ್ರೆಯವರನ್ನು ನಾಟಕಕ್ಕೆ ಕರೆತಂದರು. ನಾಟಕ ನೋಡಿ 
ಮಾತಾಡದೆ ಎದ್ದು ಹೋದರು ಬೇಂದ್ರೆ. ಅವರ ಬಳಿ ಅಭಿಪ್ರಾಯ ತಿಳಿಯಲು 
ಹೋದಾಗ, ಎಷ್ಟುದಿನ ಇಂಥ ಮಾತಿನಿಂದ ಸಾಗೀತು. ನೀನು ಮಾಡಿದ್ದು, ನೀವು 
ಮಾಡಿದ್ದು ಅಂತ ಎಲ್ಲದಕ್ಕೂ ಎದುರಿಗಿರೋರಿಗೆ ಬೆಟ್ಟು ತೋರಿಸೋದು ಎಷ್ಟು ಸರಿ? 
ಸಮಾಜ - ಜನ ಕೆಟ್ಟಿದ್ದರೆ, ಭ್ರಷ್ಠರಾಗಿದ್ದರೆ ಅದೇ ಸಮಾಜದಲ್ಲಿರೊ ನಮ್ಮ ಪಾಲು 


ಪುಟ - ೭ 


| ಇರುತ್ತೆ. ಕೆಟ್ಟದ್ದು ಅವರು ಮಾತ್ರ ಅಲ್ಲ, ನಾ 
ಅನ್ನೋದು ಮುಖ್ಯ ಕಣಪ್ಪಾ ಎಂಬ ಅರ್ಥದ ನಾ 
| ಮಾಸ್ಟರ್‌ ಮನಸ್ಸಿನಲ್ಲಿ ನೆಟ್ಟು ಹೋಯಿತು. 


ದಯಸೌರಭ 


ವೂ ಹೇಳುವಾಗ ನಾವು - ನಮದು 


ಲು ಮಾತು ಹೇಳಿದರು. ಅದು 
“ಒಂದು ಕಡೆಗೆ 
ತನ್ನ ದೋಷವನ್ನು ಒಳಗೆ ಅಡಗಿಸುವುದು: 
ಇನ್ನೊಂದು ಕಡೆಗೆ 
4 ಪರರ ದೋಷವನ್ನು ಇಣುಕಿ ನೋಡುವುದು 
ಮನುಷ್ಯನ ಸ್ಪಭಾವವಾಗಿದೆ.......” 


TT 


| ಎಂಬುದು ಬೇಂದ್ರೆಯವರ ನಾಟಕದಲ್ಲೇ ಬರುವ ಸಾಲುಗಳು. ಮತ್ತು ಅವರದೇ 
| ನಾಟಕದಲ್ಲಿ ಬರುವ ತ 


“ಪ್ರೇಕ್ಷಕರ ಚಪ್ಪಾಳೆಗಾಗಿ ಪಾತ್ರದಿಂದ ಅಪಾತ್ರ ಕಾರ್ಯ 
ಮಾಡಿಸುವದು ವಿನೋದವಲ್ಲ. 

ಅಪಹಾಸ ಉಪಹಾಸವು ಪಾತ್ರರನ್ನೂ ಪ್ರೇಕ್ಷಕರನ್ನೂ 
ಇಬ್ಬರನ್ನು ಹಾದಿಗೆಡಿಸುವುದು” 


ಹ 


[| ಇಂಥ ಮಾತುಗಳು ಅಲ್ಲಿಂದಾಚೆಗೆ ಮಾಸ್ಟರ್‌ ಅವರಿಗೆ ಭಗವದ್ಗೀತೆಯ ವಾಕ್ಕಗಳಂತೆ 


‘| ಆದವು. ಪ್ರತಿ ಹಂತದಲ್ಲೂ ಅವೇ ಮಾರ್ಗದರ್ಶನ ಮಾಡಿದವು. ಧಾಟಿ ಬದಲಾಯಿತು. 
| ಜನ ಸಮುದಾಯ ಅಹುದುದೆನ್ನುವಂತೆ ರಂಗಕಾಯಕ ನಡೆದುಕೊಂಡು ಬಂದಿತು. 
1 ಅಲ್ಲಿಂದಾಚೆಯದೆಲ್ಲ ಯಶೋಗಾಥೆ. ಜನರಿಂದ ಜನರಿಗಾಗಿ ಮಾತನಾಡಿದರು ಮಾಸ್ಟರ್‌. 


x * ೫ 
ಮಾ॥ ಹಿರಣ್ಣಯ್ಯನವರ ನಾಟಕಗಳಲ್ಲಿ ನಾಟಕೀಯತೆ ಇಲ್ಲ. ಬರೀ ಮಾತು 


‘| ಅದೂ ಅವರೊಬ್ಬರೇ ಆಡುವಂಥವು. ಉಳಿದದ್ದಲ್ಲ ನೆರಳು. ಎಂಬ ಆಕ್ಷೇಪವಿದೆ. 


ಇನ್ನೂ ಮುಂದೆ ಹೋಗಿ ಕೆಲವರು 
“ಬರೀ ಬೈತಾರೆ, ಜನಕ್ಕೆ ತಾವು ಆಡಲಾಗದ ಮಾತನ್ನು, ತೋರಿಸಲಾಗದ ಸಿಟ್ಟನ್ನು 
ಮಾ॥ ಹಿರಣ್ಣಯ್ಯ ಮಾಡಿ ತೋರಿಸಿದಾಗ ಸಮಾಧಾನವಾಗುತ್ತೆ. ಜನರ ಸಿಟ್ಟು ಇಳಿದು 
ಹೋಗುತ್ತೆ. ಇದು ಸರಿಯಲ್ಲ” ಎನ್ನುವುದೂ ಉಂಟು. 
; 'ನಾಟ್ಯಶಾಸ್ತದ ಪ್ರಕಾರ ಕೇವಲ ಮಾತಿನಲ್ಲೇ ನಾಟಕ ಕಟ್ಟುವ ಪ್ರಕಾರವೂ 
ಒಂದಿದೆ. ಅದು ಆಕ್ಷೇಪ ಮಾಡುವಂಥ ಸಂಗತಿಯಲ್ಲ. ಶಾಸ್ತ್ರವೇ ಆಗಿದೆ” ಎನ್ನುತ್ತದೆ 
ಒಂದು ಗುಂಪು. ಡಿ 

ಹಾಗೆಯೇ ಮಾಸ್ಟರ್‌ ಎತ್ತುವ ಆಕ್ಷೇಪಗಳನ್ನು ಒಪ್ಪಿ 'ಅಷ್ಟಾದರೂ ಬೆಚ್ಚಿ 
ಬೀಳಿಸುವ ತಾಖತ್ತಿರೋನೊಬ್ಬ ಬೇಕಿತ್ತು ನಮಗೆ ಅನ್ನುವವರೂ ಇದ್ದಾರೆ. ಹೀಗಾಗಿ 
ಸಮುದಾಯವೇ ಪ್ರಶ್ನಿಸುತ್ತ, ಉತ್ತರ ಕೊಟ್ಟುಕೊಳ್ಳುತ್ತ ಹೋಗುವುದರಿಂದ ಮಾ| 
ಹಿರಣ್ಣಯ್ಯನವರಿಗೆ ಸಮಜಾಯಿಷಿ ಹೇಳುವ ಅಗತ್ಯವೇ ಬೀಳುವುದಿಲ್ಲ. ಆಗ ವಯಸ್ಸಿನ 
ಹುಮಸಿತ್ತು. ಬದುಕಿನಲ್ಲಿ ಎದುರಾದ ಕಷ್ಟ - ಸಮಸ್ಯೆಗಳ ಕಾರಣದಿಂದ ಪ್ರತಿಭಟಿಸುವ 
ಸಿಟ್ಟು ಇತ್ತು. ಆದರೆ ಈಗ ಅನುಭವ ಬಹಳಷ್ಟನ್ನು ಕೊಟ್ಟಿದೆ. ಸಿಟ್ಟು - ಪ್ರತಿಭಟನೆಯ 


ಆಚೆಗೆ ಮಾಗಿದ ಮನಸ್ಸು ದೊಡ್ಡದಾಗಿ ಯೋಚಿಸುತ್ತದೆ. ಆಲೋಚನೆಯ ದಿಕ್ಕು 
ಬದಲಾಗುತ್ತಿದೆ. 


“ಈಗಲೂ ಅಗತ್ಯವಿದ್ದಾಗ ಮಾತ ನಾಟಕ ಮಾಡುತ್ತೇವೆ. ಈಚೆಗೆ ಕೈಲಾಗ್ತಿಲ್ಲ. 


ಮಗನಿಗೆ ವರ್ಗಾಯಿಸ್ತಿದೀನಿ, ನಿಧಾನವಾಗಿ. ನನ್ನ ಹಾಗೆ ಅವನೂ ಟೀಕಿಸಿದರೆ - 


| ಬೈದರೆ ಒಪ್ಪುತ್ತಾರಾ ಅನ್ನುವ ಆತಂಕ ಇದೆ. ಪ್ರಯೋಗ ಪ್ರಾರಂಭ ಆಗಿದೆ. ಕಾದು 
| ನೋಡಬೇಕು. ಇನ್ನುಳಿದ ನನ್ನ ಸಮಯದಲ್ಲಿ ಉಪನ್ಯಾಸಗಳನ್ನು ಕೊಡ್ತಿದೀನಿ. ನಾನು 


ನಂಬಿದ ಮೌಲ್ಯಗಳನ್ನು ಸತ್ಯಗಳನ್ನು ಹೇಳುತ್ತ ಹೋಗುವುದು ನನ್ನ ಕಾಯಕ. ಸ್ವೀಕರಿಸುವ 
' ಮನಸ್ಸುಗಳಿರೋ ತನಕ ಸಾಗುವುದು” ಅನ್ನುತ್ತಾರೆ. 


ಜ್ಯ x * 
ಮಾಸ್ಟರ್‌ಗೆ ಚಲನಚಿತ್ರರಂಗದ ಅನುಭವವೂ ಹೊಸದಲ್ಲ. ಬಹಳ ಹಿಂದೆಯೇ 
ಸಂಗೀತ 
ತಂದೆ ಕೆ. ಹಿರಣ್ಣಯ್ಯನವರು ಪಿಟೀಲು ವಿದ್ವಾನ್‌ ಚೌಡಯ್ಯನವರೊಂದಿಗೆ ಸಂ 


ಅಕ್ಟೋಬರ್‌ -04 ಡಿಸೆಂಬರ್‌ 04 


ಪ್ರಧಾನವಾದ 'ವಾಣಿ' ಎಂಬ ಚಲನಚಿತ್ರ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದರು; 
ಅಭಿನಯಿಸಿದ್ದರು. ಆ ಚಿತ್ರದಲ್ಲೇ ಬಾಲನಟನಾಗಿ ಮಾಸ್ಟರ್‌ ಹಿರಣ್ಣಯ್ಯ, ಮುಸುರಿ 
ಕೃಷ್ಣಮೂರ್ತಿ ಅಭಿನಯಿಸಿದ್ದರು. 

ಮುಂದೆ ಮಾಸ್ಟರ್‌ ಹಿರಣ್ಣಯ್ಯನವರು ಪಂತಲು ಅವರ ಬಳಿ ಸಹಾಯಕರಾಗಿ 
ದುಡಿದರು. ಆಗ ಅವರ ಸಂಗಾತಿಗಳಾಗಿದ್ದವರಲ್ಲಿ ಕಣಗಾಲ್‌ ಪುಟ್ಟಣ್ಣನವರೂ ಒಬ್ಬರು. 
ಪುಟ್ಟಣ್ಣ, ಅವರ ಅಣ್ಣಂದಿರಾದ ಕಣಗಾಲ್‌ ಪ್ರಭಾಕರ ಶಾಸ್ತ್ರಿಗಳು ಮತ್ತು ಸಾಹಿತಿ 
ವಜಯನರಸಿಂಹ ಇವರುಗಳೊಂದಿಗಿನ ನಂಟು ಬಹುಕಾಲದಿಂದ ನಡೆದು ಬಂದದ್ದು. 
ಇವಲ್ಲದರಿಂದ ಹೊರಬಂದು ರಂಗಭೂಮಿಗೇ ಅಂಟಿ ಕೊಂಡರೂ ಒಂದು ಹಂತದಲ್ಲಿ 
ತಂದೆಯವರೇ ರಚಿಸಿ, ಅಭಿನಯಿಸಿ ಹೆಸರಾದ ನಾಟಕ 'ದೇವದಾಸಿ'ಯನ್ನು ತೆರೆಗೆ 
ತರುವ ಸಾಹಸ ಮಾಡಿದರು. "ದೇವದಾಸಿ' ಚಿತ್ರದಲ್ಲಿ ಅವರ ಪ್ರೀತಿಯ ಮಂಕುತಿಮ್ಮನ 
ಕಗ್ಗವನ್ನು ಅಳವಡಿಸಿಕೊ೦ಡದ್ದು ವಿಶೇಷವಾಗಿತ್ತು. ಮಾಸ್ಟರ್‌ ಹಲವು ಚಿತ್ರಗಳಲ್ಲಿ, 
ಟಿ.ಎಿ.ಧಾರಾವಾಹಿಗಳಲ್ಲಿಯೂ ಅಭಿನಯಿಸಿದ್ದಾರೆ. ಒಂದು ಚಿತ್ರವನ್ನು ನಿರ್ದೇಶಿಸಿದ್ದೂ 
ಉಂಟು. ಇಷ್ಟಾದರೂ “ಚಲನಚಿತ್ರ ನನ್ನ ಮಾಧ್ಯವಲ್ಲ. ಹೇಳಿಕೊಟ್ಟ ಮಾತನ್ನು ಗೊತ್ತಾದ 
ಅವಧಿಗೆ ಹೇಳುವುದೆಂದರೆ ನನಗೆ ಶಿಕ್ಷೆ ಎನ್ನಿಸಿಬಿಡುತ್ತದೆ. ಅನಂತರದ ಡಬ್ಬಿಂಗ್‌ ಅಂತೂ 
ಪರಮ ಹಿಂಸೆಯೇ ಸರಿ. ನನಗೆ ನಿರರ್ಗಳವಾಗಿ ತೋಚಿದ್ದನ್ನು ಮಾತನಾಡುವ ವಿಪುಲ 
ಅವಕಾಶವಿರುವ ರಂಗಭೂಮಿಯೇ ಸರಿ. ಅಲ್ಲಿ ನಾನು ಸರ್ವತಂತ್ರ ಸ್ವತಂತ್ರ” ಅನ್ನುತ್ತಾರೆ. 
ಆದರೂ ಅವರನ್ನು ಆಗ ಈಗ ಚಿತ್ರರಂಗ, ಕಿರುತೆರೆ ಕೈ ಬೀಸಿ ಕರೆಯುತ್ತದೆ. 
ಧ್ವನಿಮುದ್ರಿಕೆಗಳೂ ಆದರಿಸಿವೆ. ಆದರೆ ಕ್ರಮೇಣ ಮಿತಿ ಮೀರಿದ ಅಶ್ಲೀಲ, ಅವಾಚ್ಯ 
ನುಡಿಗಳು ತುಂಬ ತೊಡಗಿದ್ದರಿಂದ ಧ್ವಾ ಸುರುಳಿಯ ಗದ್ದಲದಿಂದ ದೂರ ಬಂದುಬಿಟ್ಟರು 
ಮಾಸ್ಟರ್‌. ತಾನಿದ್ದಲ್ಲಿ ಸಾಧ್ಯವಾದಷ್ಟು ಸ್ವಚ್ಛ ಮನಸ್ಸು ಮಾತು, ಮೌಲ್ಯ ತುಂಬಿರಬೇಕೆಂದು 
ಬಯಸುತ್ತಾರೆ. ಆದ್ದರಿಂದಲೇ ಅವರಿಗೆ ಅವರದೇ ರಂಗಭೂಮಿ, ಅವರದೇ ಮಾತು, 


ಅವರೇ ಜಾಲಾಡಿಸಿ ಬಿಸಾಡುವ ಭ್ರಷ್ಟ ರಾಜಕಾರಣ ಸಾಕು ಅನ್ನಿಸಿದೆ. 


ಡಾ ವಿಜಯಾ 


ಮಾಸ್ಟರ್‌ ಅವರ ಬದುಕಿನಲ್ಲಿ ಬಹುಕಾಲದ ನಂತರ ಸುಖ - ಸಂತೋಷದ 
ದಿನಗಳು ತೇಲಿ ತೇಲಿ ಬಂದವು. ಬಹು ದೀರ್ಫಕಾಲದ ಬವಣೆ ಮುಕ್ತಾಯ ಕಂಡು 
ಬೆಳಕಿನ ಹಾದಿ ಎದುರಾಯಿತು. ಈ ಎಲ್ಲದರ ಹಿಂದೆ ತಾವು ನಂಬಿದ ಅನ್ನಪೂರ್ಣೇಶ್ವರಿ, | 
ಲಲಿತಾ ಪರಮೇಶ್ವರಿಯರನ್ನು ಆರಾಧಿಸುತ್ತ ಕಠಿಣವ್ರತವೆಂಬಂತೆ ಬದುಕಿನ 
ಹಾಯಿದೋಣಿಯನ್ನು ದಡ ಮುಟ್ಟಿಸಿದ ಮಡದಿಗೆ ಯಣಿ ಎಂದು ಮಾಸ್ಟರ್‌ ಮುಕ್ತ 
ಮನಸ್ಸಿನಿಂದ ಹೇಳುತ್ತಾರೆ. 

“ನಾನು ಹೊಟ್ಟೆಪಾಡಿಗಾಗಿ ಈ ಕಾಯಕ ಮಾಡಿದೆ. ಹಲವು ಹ೦ತಗಳಲ್ಲಿ 
ಹಾದಿ ತಪ್ಪಿದೆ. ಆದರೆ ಸಾಮಾಜಿಕರು ನನ್ನನ್ನು ಕ್ಷಮಿಸಿ, ನನ್ನ ಮಾತಿಗೆ ಮನ್ನಣೆ 
ಕೊಟ್ಟರು. ಕೈ ಹಿಡಿದು ಕಾಪಾಡಿದರು. ಇವತ್ತಿಗೂ ನಾನು ಅಸಾಮಾನ್ಯ ನಟ, ನನ್ನದೇ 
ನಾಟಕ ಎಂದು ಹೇಳುತ್ತಿಲ್ಲ. ನಾನು ಏನೂ ಅಲ್ಲ. ಆದರೆ ನನ್ನನ್ನು ಉಡಿತುಂಬ 
ತುಂಬಿಕೊಂಡ ಸಮಾಜ "ನೀನು ಎಲ್ಲವೂ ಆಗಿದ್ದೀ' ಅಂದಿದೆ. ಅದು ನನ್ನ ಭಾಗ್ಯ. 
ಇದಕ್ಕಿಂತ ಬೇರೆ ಪ್ರಶಸ್ತಿ ಗೌರವವುಂಟೆ?” ಎನ್ನುತ್ತಾರೆ ಮಾಸ್ಟರ್‌ ಹಿರಣ್ಣಯ್ಯ. 

ಇತ್ತೀಚೆಗೆ ಅವರ 70ನೇ ವರ್ಷದ ಹುಟ್ಟುಹಬ್ಬವನ್ನು ಸಾಮಾಜಿಕರೇ 
ಅದ್ದೂರಿಯಾಗಿ ಆಚರಿಸಿದರು. ಆಡಿಸಿದವರ ಕೈಯ ಗೊಂಬೆಯಂತೆ ನಗುತ್ತ ಮೆಚ್ಚಿನ 
ಮಡದಿಯೊಂದಿಗೆ ತಪ್ಪೊಪ್ಪಿಗೆ, ಸಂತೋಷ, ಸಂಭ್ರಮ ನೇರ ನುಡಿಯ ಆತ್ಮಾವಲೋಕನದ 
ಜೊತೆ ತಮ್ಮನ್ನು ತೆರೆದಿಟ್ಟುಕೊ೦ಡರು. 

ಮಾ॥ ಹಿರಣ್ಣಯ್ಯನವರು ನಾಡು - ನುಡಿಗೆ ಅಗತ್ಯವಿರುವ ಬಹು ದೊಡ್ಡ 
ಆಸ್ತಿ. ಅವರು ಇನ್ನಷ್ಟು ಕಾಲ ಆರೋಗ್ಯವಂತ ಸಮಾಜಕ್ಕಾಗಿ ಮಾತನಾಡುತ್ತ "ಜಗದ 
ಜಲಗಾರ'ನಾಗಿಯೇ ಇರಲಿ. ಸಮಾಜ - ಮಾ॥ಹಿರಣ್ಣಯ್ಯರದು ಪಾರಸ್ಪರಿಕ 
ಅವಲಂಬನೆ. ಒಂದರ ವಿನಾ ಇನ್ನೊಂದು ಇಲ್ಲವೆಂಬಂಥ ಅವಿನಾ ಸಂಬಂಧವದು. 
ಹಾಗೇ ಸಾಗಲಿ ನೂರ್ಕಾಲ. ತಾ 


ಉದಯಸೌರಭ 


ರಾಂಥಿ ಹ್ಮರಣೆ-ಅಸುಹರಣೆ 


1947ರಲ್ಲಿ ಸ್ವತಂತ್ರ ಭಾರತದ ಜವಾಬ್ದಾರಿ ಹೊತ್ತ ನಾಯಕರಿಗೆ ಗಾಂಧೀಜಿ 
ಮಾರ್ಗದರ್ಶನ ಮಾಡುತ್ತಾ ಹೀಗೆಂದರು: 

“200 ವರ್ಷಗಳ ನಂತರ ಕೇಂದ್ರದಲ್ಲಿ ನಾವು ಆಡಳಿತ ವಹಿಸಿಕೊಳ್ಳುತ್ತಿದ್ದೇವೆ. 
ಇದೊಂದು ಪವಿತ್ರ ದಿನ. ಸ್ವಾತಂತ್ರ್ಯದ ಮಹಾಯಾತ್ರೆಯಲ್ಲಿ ಒಂದು ಪ್ರಮುಖ 
ಮೈಲುಗಲ್ಲು. ಆಂಗ್ಲರ ಸ್ಥಾನದಲ್ಲಿ ಕೂಡಿಸುವುದೇ ಸ್ಥಾತಂತ್ರ್ಯವಲ್ಲ. ಹಾದಿಯಲ್ಲಿನ 


ಸ್ವಾತಂತ್ರ್ಯ, ಲಕ್ಷ ಲಕ್ಷಾವಧಿ ಗ್ರಾಮಾಂತರ ಸ್ತೀ ಪುರುಷರು, ಕಲವರು ಪ್ರತ್ಯಕ್ಷವಾಗಿ, 
ಬಹುಮಂದಿ ಪರೋಕ್ಷವಾಗಿ ಯಾವ "ಪ್ರತಿಫಲಾಪೇಕ್ಷೆಯನ್ನೂ ಬಯಸದೆ 
ಮೌನದಿಂದ ಅನುಭವಿಸುತ್ತಾ ತಮ್ಮ ಸಮಸ್ತವನ್ನೂ ತ್ಕಾಗ ಮಾಡಿರುವುದನ್ನು ನೀವು 
ಸ್ಮರಿಸಿಕೊಳ್ಳಿ. ನಮ್ಮ ಚಿ೦ತನೆ, ನಮ್ಮ ನಡೆ, ನುಡಿಗಳಲ್ಲಿ ಪ್ರಾಮಾಣಿಕವಾಗಿ 
ವರ್ತಿಸೋಣ” ಗಾಂಧೀಜಿಯವರಿಗೆ ಭಾರತದ ಭವಿಷ್ಯದ ಬಗ್ಗೆ ಎಷ್ಟು ಕಳಕಳಿ!” 


ಗಾಂಧೀಜಿಯವರು ನಂಬಿದ, ನುಡಿದ, ನಡೆದ 
ಬದುಕನ ಆದರ್ಶಗಳಿವು 


ಬಟ್ಟೆ ಹೊಸದಿರಬೇಕು; ಮಿತ್ರರು ಹಳೆಯವರಿರಬೇಕು. 
2) ಸಮಾಜ ಸೇವೇಯಲ್ಲಿ ನಿರತವಾಗಿರುವ ಒಂದು ಹಸ್ತ ಭಗವಂತನ 
ಪ್ರಾರ್ಥನೆಯಲ್ಲಿ ನಿರತವಾಗಿರುವ ಎರಡು ಹಸ್ತಗಳಿಗಿ೦ತ ಮೇಲು. 
) ಸಣ್ಣ ವಿಷಯಗಳಲ್ಲಿ ದೊಡ್ಡತನ ತೋರಿಸುವುದೇ ನಿಜವಾದ ದೊಡ್ಡತನ. 
4) ಒಮ್ಮೆಯೂ ನಗದಿದ್ದ ದಿನವೇ ದುರ್ದಿನ. 
) 
) 


ನಾಲಗೆಯನ್ನು ಹತೋಟಯಲ್ಲಿಟ್ಟುಕೊಳ್ಳುವುದೇ ಮೊದಲ ಸದ್ಗುಣ. 

ಈಶ್ವರನು ನನ್ನ ಅಣು ಅಣುಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆಂದು ನನಗೆ 

ಅನುಭವವಾಗುತ್ತಿದೆ. 

7) ಈಶ್ವರನೆಂದರೆ ಬೆಳಕು: ಕತ್ತಲೆ ಅಲ್ಲ, ಅವನು 
ಪ್ರೇಮವಾಗಿದ್ದಾನೆ: ತಿರಸ್ಥಾರವಲ್ಲ.ಅವನು ಸತ್ಯವಾಗಿದ್ದಾನೆ:ಅಸತ್ಯವಲ್ಲ. 

8) ಉಪಕಾರ ಮಾಡುವುದರಿಂದ ಮನುಷ್ಯನ ಆತ್ಮವು ಉನ್ನತವೂ ಪ್ರಷುಲ್ಲಿತವೂ 
ಆಗುತ್ತದೆ. 

9) ಯಾರು ಅಸ್ಪಶ್ಯರು?ಸುಳ್ಳು ಹೇಳುವವರು ಹಾಗೂ ತಗಲು ಮಾಡುವವರು. 

10) ಅಹಿಂಸೆ ದುರ್ಬಲನದಲ್ಲ: ಅ೦ಜುಬುರುಕನದೂ ಅಲ್ಲು ಅದು ವೀರನ 
ಧರ್ಮವಾಗಿದೆ. ** 

11) ಭಾರತ ಮೊಟ್ಟಮೊದಲು ತನ್ನ ಉಡಿಗೆ-ತೊಡಿಗೆ ನುಡಿಗಳನ್ನು ತನ್ನದಾಗಿ 
ಮಾಡಿಕೊಳ್ಳಲಿ. 

12) ಭಾಷಣವು ಸತ್ಯದವರಿಗೆ ಸೀಮಿತವಾದರೆ ಜಗತ್ತಿನ ಬಹಳ ಅನರ್ಥಗಳು 

ಇಲ್ಲವಾಗುತ್ತವೆ. 


ಎಂ. ನರಸಿಂಹ 


1973ರಲ್ಲಿ ನೀಡಿದ ಆಕಾಶವಾಣಿ ಗಾಂಧಿ ಸ ಮತಿಯ 
ಲೇಖನ ರೂಪ ಸಂಗಹ 


ಶ್ರೀಸಾಮಾನ್ನನೂ ಅದರ ಪ್ರತಿಭೆಯನ್ನು ಅರಿಯಬೇಕು. ಅದೇ ನನ್ನ ದೃಷ್ಟಿಯಲ್ಲಿ 


Printer & Publisher : Hon Secretary, Udayabhanu Kalasangha, Kempegowdanagar, 810/16 - 19. Ph : 26601831 
Printed at : Deepthi Printers, No. 4, N.A.T. Street, Bangalore - 560 004. Mobile : 98443 17742 


ಅಕ್ಟೋಬರ್‌ —04 ಡಿಸೆಂಬರ್‌ 04 


ಬಹಳ ಉಪಯುಕ್ತವಾದ ಕೆಲಸ ಮಾಡುತ್ತಿ ಶಿಧೀರಿ ಸಾಹಿತ್ಯ, ಸಂಸ್ಕೃತಿ, 

೦ತ ಪೂಕರವಾದ ಶ್ರಮವನ್ನು ಶ್ರ ಶ್ರದ್ಧೆಯಿಂದ ಮಾಡುತ್ತಾ ಬಂದಿದ್ದೀರಿ. 

ನಿಮ್ಮ ಶ್ರದೆ, ki, ಸಂಘಟನೆ, ಸಮಾಜದ ಕಾರ್ಯಕ್ಕೆ ನನ್ನ ಅಭಿನಂದನೆಗಳ 

9-1 _2005 ಡಾ| ಎಂ.ಎಸ್‌. ತಿಮ್ಮಪ್ಪ 
ಕುಲಪತಿ, ಬೆಂಗಳೂರು ವಿಶ್ವವಿದ್ಯಾಲಯ 


Udayabhanu Kalasangha is on organisation 
which is doing excellant service in field of educaton 
& social service. Their role is educating & helping 
children from weaker section is emulated by all. | 
wish the Sangha a success & pray for them 


2-2-2003 


K. Rehaman Khan 
Member of Rajya Sabha 


ಮುದ್ರಿತ ಅಂಚೆ 


ಉದಯಭಾನು ಕಲಾಸಂಘದ ಮಾಸಿಕ ಸುದ್ದಿಪತ್ರ 


UDAYASOURABHA 


UDAYABHANU KALASANGHA’S QUARTERLY NEWSLETTER 


Regd No. Kakan13916101/202-TC DedarationNo. CMMBNG/DECLNPP222002 


ಗಿ Issue - 4 


October ಖಕ Decenber- 04 


ಅವರಿಗ ಜರ 
ಇವರಿಂದ Hon, Secretary 
ಗೌರವ ಕಾರ್ಯದರ್ಶಿ UDAYABHANU KALASANGHA (REGO) |} 


Opp. Gavipuram Choultry Block 
Kempegowdanagar, 
Ramakrishana Math Layoul, 
Bangalore - 560 019. 

Ph : 080 - 26601831 


ಉದಯಭಾನು ಕಲಾಸಂಘ (ನೋಂ.) 
ಗವೀಪುರ ಸಾಲು ಛತ್ರಗಳ ಎದುರು 
ಕೆಂಪೇಗೌಡನಗರ, ರಾಮಕೃಷ್ಣ ಮಠ 
ಬಡಾವಣೆ, ಬೆಂಗಳೂರು - 19. 
ದೂರವಾಣಿ : 26601831 


